Ee 
ಸಂ 


ಕರ್ನಾಟಕ ವಿಧಾನ ಪರಿಷತ್ತು 


140ನೇ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ. 
ಮಾನ್ಯ ಸದಸ್ಕರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಖೈ 


ic 
ಪ್ರಶ್ನೆಗಳು 


ಅ) 2019-2020ನೇ ಸಾಲಿನ $Sಗರಿ? ಅಡಿಯಲ್ಲಿ 


ಬಳ್ಳಾರಿ ಜಿಲ್ಲೆ, ಕಂಪ್ಲಿ ವಿಧಾನ ಸಭಾ ಕ್ಷೇತ್ರದ 
ವ್ಯಾಪ್ತಿಯಲ್ಲಿ ಬರುವ ಬಳ್ಳಾರಿ ತಾಲ್ಲೂಕಿನ 
ಮಾರುತಿ ಕ್ಯಾಂಪ್‌-ಸಿದ್ದಮ್ಮನಹಳ್ಳಿ-ಯತ್ರಂಗಳ- 
ಸೋಮಸಮುದ್ರ ಜಿಲ್ಲಾ ಮುಖ್ಯ ರಸ್ತೆ (ರಾಜ್ಯ 
ಹೆದ್ದಾರಿ-132ರ ಸಿದ್ದಮನಹಳ್ಳಿ ಹತ್ತಿರ ಸೇರುವ 
ರಸ್ತೆ ಕಿ.ಮೀ. 2.50 ರಿಂದ 20.00ರವರೆಗೆ 
ಹಾಗೂ ಬಳ್ಳಾರಿ-ಬಾದನಹಟ್ಟಿ ಜಿಲ್ಲಾ ಮುಖ್ಯ 
ರಸ್ತೆ ಯರ್ರಮಗಳಿಯಿಂದ ರಾಷ್ಟ್ರೀಯ ಹೆದ್ದಾರಿ 
150ಎ (ಸೋಮಸಮುದ್ರ ಹತ್ತಿರ ಸಂಪರ್ಕ 
ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 
ಅನುಮೋದನೆ ನೀಡಲಾಗಿದೆಯೇ? 


ಅಧಿವೇಶನ 
616 
ಶ್ರೀ. ಕೆ.ಸಿ. ಕೊಂಡಯ್ಯ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
11-03-2020 
ಮಾನ್ಯ ಉಪಮುಖ್ಯಮಂತ್ರಿಗಳು, 
(ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ) 


ಬಳ್ಳಾರಿ ಜಿಲ್ಲೆ ಕೆಂಫ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 
ಬರುವ ಬಳ್ಳಾರಿ ತಾಲ್ಲೂಕಿನ ಮಾರುತಿ ಕ್ಯಾಂಪ್‌- 


ಸಿದ್ದಮನಹಳ್ಳಿ-ಎರಗನಹಳ್ಳಿ-ಸೋಮಸಮುದ್ರ ಜಿಲ್ಲಾ ಮುಖ್ಯ 
ರಸ್ತೆ ಕಿ.ಮೀ. 2.50 ರಿಂದ ಕಿ.ಮೀ. 20.00 ರವರೆಗೆ ರಸ್ತೆ 
ಅಭಿವೃದ್ಧಿ SHDP ಯೋಜನೆಯಲ್ಲಿ ಸೇರಿರುವುದಿಲ್ಲ. 


ಬಳ್ಳಾರಿ-ಬಾದನಹಟ್ಟಿ ಜಿಲ್ಲಾ ಮುಖ್ಯ ರಸ್ತೆ ಯರ್ರಂಗಳಿಯಿಂದ 
ರಾಷ್ಟ್ರೀಯ ಹೆದ್ದಾರಿ (150ಎ ಸೋಮಸಮುದ್ರ ಹತ್ತಿರ) 
ಸಂಪರ್ಕ ಕಲ್ಲಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು 
SHDP-IV ನೇ ಘಟ್ಟ-1 ನೇ ಹಂತದಲ್ಲಿ 9.00 ಕಿ.ಮೀ. 
ಉದ್ದದ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ರೂ.900.00 ಲಕ್ಷಗಳ 
ಮೊತ್ತಕ್ಕೆ ಅನುಮೋದನೆ ನೀಡಲಾಗಿದ್ದು, ಕಾಮಗಾರಿಯು 
ಪ್ರಗತಿಯಲ್ಲಿದೆ. 


ಸಂಖ್ಯೆಲೋಇ E-44 ಇಎಪಿ 2020 


nee a dts 


ಮಾನ್ಯ ಉಪಮುಖ್ಯಮಂತ್ರಿಗಳು, 


(ಲೋಕೋಪಯೋಗಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ) 


